ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 


ಶ್ರೀ. ವಿಜಯ್‌ ಸಿಂಗ್‌ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 710 (762) 
ಉತ್ತರ ದಿನಾಂಕ 25.09.2020 
ಕ್ರಸಂ ಪ್ರಶ್ನೆ ಉತ್ತರ 
ಅ) ಬೀದರ್‌ ಜಿಲ್ಲೆಯ ಗ್ರಾಮಗಳಿಗೆ ಕುಡಿಯುವ]ಬೀದರ್‌ ಜಿಲ್ಲೆಯ ಗ್ರಾಮಗಳಿಗೆ ಕೊಳವೆ ಬಾವಿ, ತೆರೆದ 
ನೀರನ್ನು ಯಾವ ಯಾವ ಮೂಲಗಳಿಂದ ಬಾವಿ, . ಭೂಮೇಲ್ಮೈ ಜಲಮೂಲಗಳಿಂದ ಕುಡಿಯುವ 
ಒದಗಿಸಲಾಗುತ್ತಿದೆ; ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. 
ಆ) |ಬಹೌಗ್ರಾವ್‌`ಕಿಡಿಯುವ ನೀರಿನ ಯೋಜನೆ 
ಅಡಿಯಲ್ಲಿ ಬೀದರ್‌ ಜಿಲ್ಲೆಯ ಎಷ್ಟು 
ಗ್ರಾಮಗಳಿಗೆ ಕುಡಿಯುವ ನೀರನ್ನು ಅನುಬಂಧ-1ರಲ್ಲಿ ಲಗತಿಸಲಾಗಿದೆ. 
ಒದಗಿಸಲಾಗಿದೆ (ತಾಲ್ಲೂಕುವಾರು ವಿವರ ಹವ 
ನೀಡುವುದು) 
$) 2018-9, 2019-208 ಸಾಲಿನ] 208-0ನೇ ಸಾಲಿನ್ಸ್‌ ರೂ. 0ಉಲಕ್ಷಗಳಿ 
ಬಹುಗ್ರಾಮ ಕುಡಿಯವ ನೀರಿನ | ಬಿಡುಗಡೆಯಾಗಿರುತ್ತದೆ. ಹಾಗೂ 2019-20ನೇ 
ಯೋಜನೆಯಡಿ ಬಿಡುಗಡೆಯಾದ ಅನುದಾನ | ಸಾಲಿನಲ್ಲಿ ರೂ.189.22ಲಕ್ಷಗಳು ಬಿಡುಗಡೆಯಾಗಿರುತ್ತದೆ. 
ಎಷ್ಟು ಅನುದಾನವು ಸಮರ್ಪಕವಾಗಿ | ಬಿಡುಗಡೆಯಾದ ಅನುದಾನವು ಸಮರ್ಪಕವಾಗಿ 
ಬಳಕೆಯಾಗುತ್ತಿದೆಯೇ; ಬಳಕೆಯಾಗುತ್ತಿದೆ. 
ಈ) | ಬೀದರ್‌ ಜಿಲ್ಲೆಯಲ್ಲಿ ' ಕುಡಿಯುವ ನೀರಿನ']ಬೀದರ್‌ ಜಲ್ಲೆಯ `` ಗ್ರಾಮೀಣ `ಪೆದೇಶಗಳಲ್ಲಿ ಬೇಸಿಗೆ | 


ಸಮಸ್ಯೆಯಿಂದ ಸುಮಾರು ಗ್ರಾಮಗಳು 
ತೊಂದರೆ ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ. 


ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಸಮಯದಲ್ಲಿ "ಜಲಮೂಲಗಳು ಬತ್ತಿಹೋಗಿ ಕುಡಿಯುವ 
ನೀರಿನ ಸಮಸ್ಯೆ ಉದ್ಭವಿಸುತ್ತಿದೆ. ಸದರಿ ಗ್ರಾಮಗಳಿಗೆ 
ಕುಡಿಯುವ ನೀರಿನ ೂಂದರೆ ನಿವಾರಿಸಲು ಖಾಸಗಿ 
ಕೊಳವೆ ಬಾವಿಗಳಿಂದ, ಅಥವಾ ಟ್ಯಾಂಕರ್‌ ಮೂಲಕ 
ನೀರು ಸರಬರಾಜು ಮಾಡಿ ಕುಡಿಯುವ ನೀರನ್ನು 
ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಮುಂದುವರೆದು, ಜಿಲ್ಲೆಯಲ್ಲಿನ ಎಲ್ಲಾ ತಾಲ್ಲೂಕುಗಳಿಗೆ 
ತಲಾ ರೂ.50.00೮ಕ್ಷಗಳಂತೆ ತುರ್ತು ಕುಡಿಯುವ 
ನೀರಿನ ಕಾಮಗಾರಿಗಳನ್ನು" ಕೈಗೊಳ್ಳಲು ಅನುದಾನ 
ಬಿಡುಗಡೆಗೊಳಿಸಲಾಗಿರುತ್ತದೆ. 


ಸಂ:ಗ್ರಾಕುನೀ೩ನೈಇ 52 ಗ್ರಾನೀಸ(4) 2020 


ಣೆ 


ಸಿನ 
pl 


(ಕೆ.ಎಸ್‌ ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮಫ a ರಾಜ್‌ ಸಚಿವರು 


Annexdre-01 


Name of the scheme 


District 


Providing Water Supply 
Basavakalyan | Scheme to Mudbi & Other 3 
Villages 
Providing Water Supply 
Basavakalyan |Scheme to Nirgudi & Other 4 
Villages 


Providing Water Supply 
Scheme to Morambi & Other 
5 Villages 


Providing Water Supply 
Scheme to Malkapur & 
Sultanpur-J Villages 


Providing Water Supply 
Scheme to Jampad and other 
14 habitations in Bidar taluka 
of Bidar district 


Providing Water Supply 
Scheme to Kamthana and 
other 17‘habitations in Bidar 
taluka of Bidar district 


6 Bidar Bidar 


Providing Water Supply 
Scheme to Water Supply 
Scheme to Hallikehd (B) and 
12 other villages 


7 Bidar Humnabad 


Providing Water Supply 
Scheme to Dakulgi & Other 
4 Villages 


ಅಸ್ಥಿ ಪಿಂ 201 


Mudbi, Bagduri, 
Kinni(SN) & Kinni Wadi 


Nirgudi, Koudiyal, 
Rolla, Dasrwadi & 
Dhangarwadi 
Morambi, Ucha, 
R.Goundgaon, 
Kuntegaon, Honnalli & 


Halgorta 


Matkapur, Sultanpur-} 


Jampad, Basanthpur, 
Chillargi, Amdalpad, 
Malegaon, 
Rasoolabad, 
Nandgaon, Almaspur, 
Kaplapur(]) Gumma, 
Ashtoor, Imamabad, 
Mirzapur (K) 
Khajapur & Chimkod 


Kadwad, Khasimpur 
(P), Mirzapur(M), 
Kamthana, Yedlapur, 

Kutubad, Ayaspur, 
Mandaknalli, 
Kangankot, 
Shemshadnagar, 
Shamshadnagar 
Thanda, Bawgi, 
Nelwad, Sangolgi, 
Sangolgi Thanda (A} 
Sangolgi Thanda (B} 
Sangolgi Thanda(C) & 
Sangolgi Thanda (D) 


Allura, Benchincholli, 
Hallikhed(B), 
Hippargaon, Hudagi, 
Kabeerabad wadi, 
Kappargaon, 
Madargaon, 
Malkapurwadi, 
Namdapur wadi, 
Nandagaon, Nimbura 
& Sindankera 
Dakulgi, Ameerabad, 
Atiwal Hilalpur & 
Sindbandgi 


